ಭೂಮಿಯ ಉಳಿವು ಬಹುಮುಖ್ಯ ಎಂಬಂತೆ ಬೋಧಿಸುವುದು 
ಸ್ಪಚ್ಛೆ ಶಕ್ತ ಎತ್ಯಕಂಟಾನ 


ನಮ್ಮ ನಗರ ಕೇಂದ್ರಗಳಲ್ಲಿ ಕಂಡುಬರುವ ವಾಯುಮಾಲಿನ್ಯಕ್ಕೆ ಮೋಟಾರು ವಾಹನಗಳ ಹೊಗೆಯೇ ಮುಖ್ಯ ಕಾರಣವಾಗಿದೆ. ಈ 
ಲೇಖನವು ಸಾರಿಗೆ ವ್ಯವಸ್ಥೆಯಲ್ಲಿ ಸ್ವಚ್ಛ ಶಕ್ತಿಯನ್ನು ಹೇಗೆ ಅಳವಡಿಸಬಹುದೆಂಬ ವಿಧಾನವನ್ನು ವಿವರಿಸುತ್ತದೆ. ಸೌರಶಕ್ತಿಯನ್ನು 


ಬಳಸಿಕೊಂಡು ಜಲಜನಕವನ್ನು (Hydrಂg್ರೀಗ) ತಯಾರಿಸಿ, ಬೇಡಿಕೆಯುಂಟಾದಾಗ ಅದನ್ನು ವಿದ್ಯುತ್ತನ್ನಾಗಿ ಪರಿವರ್ತಿಸಿಕೊಂಡು 
ವಿದ್ಯುತ್‌ಚಾಲಿತ ವಾಹನಗಳನ್ನು ಚಲಾಯಿಸಬಹುದು. 


ಬಹುಶಃ ಮಾನವರು ಮೊಟ್ಟಮೊದಲಿಗೆ ಶಕ್ತಿಯನ್ನು ತಮ್ಮ ಅಗತ್ಯಕ್ಕೆ ಬಳಕೆ ಮಾಡಿಕೊಂಡಿದ್ದು, ಆಕಸ್ಥಿಕವಾಗಿ 
ಪತ್ತೆಮಾಡಿದ ಬೆಂಕಿಯನ್ನು ಸದಾ ಉರಿಯುತ್ತಾ ಇರುವಂತೆ ಉಳಿಸಿಕೊಳ್ಳುವುದು ಹೇಗೆಂದು ಕಲಿಯುವುದರ 
ಮೂಲಕ. ಪ್ರಾರಂಭದಲ್ಲಿ ಕಾಡುಹಾಸಿನಲ್ಲಿ ದೊರಕುವ ಒಣಎಲೆ, ಪುಳ್ಳೆಗಳು ಮತ್ತು ಕೊಂಬೆಗಳು ಈ ಬೆಂಕಿಗೆ 
ಆಹಾರವಾಗುವ ಇಂಧನವಾಗಿದ್ದವು. ಅಗತ್ಯ ಉಪಕರಣಗಳ ತಯಾರಿಕಾ ತಂತ್ರಜ್ಞಾನ ದೊರಕುತ್ತಿದ್ದಂತೆ, ಮನುಷ್ಯ 
ಇಂಧನಕ್ಕಾಗಿ ಮರಗಳನ್ನು ಕಡಿಯುವ ಮಟ್ಟಕ್ಕೆ ಬೆಳೆಬನು. ಕಲ್ಲಿದ್ದಲು ಮತ್ತು ಸಸ್ಯಇದ್ದಿಲು (ಭೀ) ಪತ್ತೆಯಾದ 
ನಂತರ, ಇನ್ನಷ್ಟು ಹೆಚ್ಚು ಶಕ್ತಿ ಸಾಂದ್ರತೆಯುಳ್ಳ (ಔnergy density- ಒಂದು ನಿಡರ್ದಿಷ್ಟ ತೂಕದ ವಸ್ತುವಿನಲ್ಲಿ 
ಪ್ರತಿಯೊಂದು ಘಟಕ ಗಾತ್ರದಲ್ಲಿ ಸಂಗ್ರಹಿತ ಶಕ್ತಿ) ಇಂಧನಗಳು ನಮಗೆ ದೊರಕಿದ್ದೇ ಅಲ್ಲದೆ ಅವು ಮಿತಿಯಲ್ಲದೆ 
ದೊರಕುವ ಇಂಧನವೆಂಬಂತೆ ಕಂಡುಬಂತು. 18ನೇ ಶತಮಾನದ ಯೂರೋಪಿನ ಕೈಗಾರಿಕಾ ಕ್ರಾಂತಿಗೆ ಶಕ್ತಿಯನ್ನು 
ನೀಡಿದ್ದು ಕಲ್ಲಿದ್ದಲೇ. ಆರಂಭಿಕ ವಾಹನಗಳು ಕಲ್ಲಿದ್ದಲನ್ನು ಇಂಧನವನ್ನಾಗಿ ಬಳಸಿಕೊಂಡ ಉಗಿಯಂತ್ರಗಳಿಂದಲೇ 
(SteamEngine) ಚಲನಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದವು. ಅಂತರ್ದಹನ ಇಂಜಿನುಗಳನ್ನು (Internal Combustion 
Engine) ಕಂಡುಹಿಡಿದ ನಂತರ ದವ ಇಂಧನಗಳಾದ ಗ್ಯಾಸೊಲೀನು ಮತ್ತು ಪೆಟ್ರೋಲಿಗೆ ಮಹತ್ವ ಬಂದಿತು. 
ಅಗಾಧ ಪ್ರಮಾಣದ ತೈಲ ಸಂಪತ್ತಿನ ಅನ್ವೇಷಣೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಮ್ಮ ಆಧುನಿಕ ಜೀವನಶೈಲಿಯನ್ನು 
ಎಷ್ಟರ ಮಟ್ಟಿಗೆ ಬದಲಾಯಿಸಿದೆಯೆಂದರೆ ನಾವೆಲ್ಲರೂ ಅದಕ್ಕೆ ದಾಸರಾಗಿಬಿಟ್ಟಿದ್ದೇವೆ. 

ನಾವು ಬಳಸುವ ಶಕ್ತಿಯ ಪ್ರಮಾಣ ಗಣನೀಯವಾಗಿ ಹೆಚ್ಚಿದೆ. ವಾಸ್ತವವಾಗಿ ತಲಾವಾರು ಶಕ್ತಿಯ 
ಬಳಕೆಯನ್ನು 'ಅಭಿವೃದ್ಧಿ'ಯ ಮಾಪಕಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಆದರೆ, ಇಂದು ಅಧಿಕ 
ಬಳಕೆಯಿಂದಾಗಿರುವ ದುಷ್ನರಿಣಾಮಗಳನ್ನು ನಾವು ಗಾಳಿಯ ಗುಣಮಟ್ಟ, ಜಾಗತಿಕ ತಾಪಮಾನ ಮತ್ತು ಹವಾಮಾನ 
ಬದಲಾವಣೆಗಳಲ್ಲಿ ಕಾಣಬಹುದು. ಆದ್ದರಿಂದ ನಾವೀಗ "ಸ್ವಚ್ಛ' ಇಂಧನವನ್ನು ಹುಡುಕಬೇಕಾಗಿದೆ. 


ಜಲಜನಕದಿಂದ ಶಕ್ತಿಯನ್ನು ಪಡೆಯುವುದು 
ಒಂದು ಇಂಧನವನ್ನು ಆದರ್ಶಪ್ರಾಯವಾದುದೆಂದು ಒಪ್ಪಲು ಅದಕ್ಕೆ ಎರಡು ಗುಣಗಳಿರುವುದು ಅಗತ್ಯ. ಅವೆಂದರೆ 
ಅಧಿಕ ಶಕ್ತಿ ಸಾಂದ್ರತೆ ಮತ್ತು ಸ್ಪಚ್ಛೆವಾಗಿ, ಕ್ಷಮತೆಯಿಂದ ಉರಿಯುವ ಸಾಮರ್ಥ್ಯ. ಆದರೆ ಖಂಡಿತವಾಗಿಯೂ 


"ಆದರ್ಶ' ಇಂಧನವೆಂಬ ಯಾವುದೇ ಪದಾರ್ಥವಿರಲು ಸಾಧ್ಯವಿಲ್ಲ. ಇಂಗಾಲ ಭರಿತ (ಕಾರ್ಬನೇಸಿಯಸ್‌) 


ಇಂಧನಗಳಾದ-ಕಲ್ಲಿದ್ದಲು, ತೈಲ ಮತ್ತು ಅನಿಲಗಳು- ಹೆಚ್ಚು ಶಕ್ತಿ ಸಾಂದ್ರತೆಯನ್ನು ಹೊಂದಿರುತ್ತವೆ; "ಸ್ಪಚ್ಛ' 
ಇಂಧನಗಳು ಹಸಿರುಮನೆ ಅನಿಲಗಳನ್ನಾಗಲೀ, ನಿಲಂಬಿತ ಪೃಥ್‌ಕಣ ದವ್ಯಗಳನ್ನಾಗಲೀ (ಣಠಿಜಟಿಜಜಜ ಠಿಜಿಡಿಣುಭಿಟಜ 
ಟಚಿಣಣಜಡಿ) ಅಥವಾ ಗಂಧಕ ಮತ್ತು ಸಾರಜನಕದ ಆಕ್ಸೈಡ್ಸ್‌ಗಳನ್ನಾಗಲೀ ಹೊರಬಿಡುವುದಿಲ್ಲ (ಬಾಕ್ಸ್‌ 1). ನಾವೀಗ 
ಹುಡುಕುತ್ತಿರುವ ಪರ್ಯಾಯ ಇಂಧನಗಳಲ್ಲಿ ಜಲಜನಕವನ್ನು ಅತ್ಯಂತ ಆಶಾದಾಯಕ ಸ್ಪಚ್ಛೆ ಇಂಧನವೆಂದು 
ಹೇಳಬಹುದು. ಅದು ಅತ್ಯಧಿಕ ಶಕ್ತಿ ಸಾಂದ್ರತೆಯನ್ನು ಹೊಂದಿದೆ - ತೈಲದ ಏಕಮಾನ ಗಾತ್ರದ ಮೂರು ಪಟ್ಟು 
ಹೆಚ್ಚು. ಜೊತೆಗೆ, ಗಾಳಿಯಲ್ಲಿ ದಹನಗೊಂಡ ನಂತರ ಅದು ಹಸಿರುಮನೆ ಅನಿಲಗಳನ್ನಾಗಲೀ ನಿಲಂಬಿತ ಪೃಥ್‌ಕಣ 
ದವ್ಯಗಳನ್ನಾಗಲೀ ಉತ್ಪಾದಿಸದೇ, ಕೇವಲ ನೀರನ್ನು ಉತ್ಪಾದಿಸುತ್ತದೆ. 

ಮೊಟ್ಟ ಮೊದಲಿಗೆ 1923ರಲ್ಲಿಯೇ, ಜೆ.ಬಿ.ಎಸ್‌.ಹಾಲ್ಲೆನ್‌ (ಎ..ಖ.ಊಚಿಟಜಚಿಟಜ) ಜಲಜನಕವನ್ನು ಶಕ್ತಿಯ 
ಮೂಲವನ್ನಾಗಿ ಉಪಯೋಗಿಸಬಹುದು ಎನ್ನುವ ವಿಚಾರವನ್ನು ಪ್ರಸ್ತಾಪಿಸಿದರು. ಅನಂತರ, 1970ರಲ್ಲಿ ಜಾನ್‌ 
ಬೊಕ್ತಿ (ಎಐಟಿ :ಅಛಿಇಡಿ) ಜಾಗತಿಕ ಆರ್ಥಿಕತೆಯನ್ನು ಕಾರ್ಬನೇಸಿಯಸ್‌ ಇಂಧನಗಳಿಗಿಂತ ಜಲಜನಕ ಆಳುತ್ತದೆ 
ಎನ್ನುವ ಸಾಧ್ಯತೆಯನ್ನು ತೋರಿಸಲು "ಜಲಜನಕ ಆರ್ಥಿಕತೆ?” (ಊಧಿಜಡಿಂರಜಟಿ ಇಛಿರಟಿಂಟಧಿ) ಎ೦ಬ ಪದವನ್ನು 
ಉಪಯೋಗಿಸಿದರು. ಜಲಜನಕದ ಉತ್ಪಾದನೆ, ಶೇಖರಣೆ ಮತ್ತು ಅದನ್ನು ಇಂಧನವನ್ನಾಗಿ ಉಪಯೋಗಿಸಲು 
ನಮಗೀಗ ಹೊಸ ತಂತ್ರಜ್ಞಾನದ ಅಗತ್ಯವಿದೆ. ದುರದೃಷ್ಟವೇನೆಂದರೆ, ನಿಸರ್ಗದಲ್ಲಿ ನಮಗೆ ಆಣ್ಜಿಕ ಜಲಜನಕ 
ಸುಲಭವಾಗಿ ಸಿಗುವುದಿಲ್ಲ. ಆದರೆ ನೀರಿನ ವಿದ್ಯುದ್ದಿಭಜನೆಯ ಮೂಲಕ ನಾವು ಆಮ್ಲಜನಕ ಮತ್ತು ಜಲಜನಕವನ್ನು 
ಪಡೆಯಬಹುದು. ಆದರೆ ಪರಿಸರಕ್ಕೆ ಹಾನಿಯನ್ನುಂಟು ಮಾಡದೇ ನಾವು ವಿದ್ಯುಚ್ಛಕ್ತಿಯನ್ನು ಪಡೆಯುವುದಾದರೂ 
ಹೇಗೆ? 

ಉಳಿದ ವಿಷಯಗಳಂತೆಯೇ, ನಿಸರ್ಗವೇ ಇದಕ್ಕೂ ನಮಗೆ ಸುಳಿವನ್ನು ಕೊಟ್ಟಿದೆ - ಇಡೀ ಭೂಮಂಡಲದ ಎಲ್ಲಾ 
ಜೀವಿಗಳಿಗೂ ಶಕ್ತಿಯ ಅಂತಿಮ ಮೂಲ ಸೂರ್ಯ. ಹಾಗಾಗಿ ಸೌರಶಕ್ತಿಯನ್ನು ನಾವು ನೇರವಾಗಿ ದ್ಯುತಿವಿದ್ಯುಜ್ಜನಕ 
ಕೋಶಗಳಲ್ಲಿ (ಕುಂಣಂತಂಟಣಬಿಛಿ ಛಿಜಟಟ-ಗಿ) ಶೇಖರಿಸಬಹುದು; ಅಥವಾ ಪರೋಕ್ಷವಾಗಿ ಭೂಮಿಯ 
ಮೇಲ್ಮೈನಲ್ಲಿ ಉಷ್ಣತೆಯ ಏರುಪೇರಿನಿಂದ ಉಂಟಾಗುವ ವಾಯುಶಕ್ತಿಯ ಮೂಲಕವೂ ವಿದ್ಯುತ್‌ ಉತ್ಪಾದಿಸಬಹುದು 


(ಚಿತ್ರ 1). 


ಬಾಕ್ಸ್‌ 1. ಹಸಿರುಮನೆ ಅನಿಲಗಳು ಮತ್ತು ಏರುತ್ತಿರುವ 
ನಿಲಂಬಿತ ಪೃಥ್‌ಕಣ ದ್ರವ್ಯಗಳು (ಖಣಾರಿಜಟಿಜಜಜ ಠಿಚಿಡಿಣುಭಿಣಟಚಿಣಜ ಟಚಿಣಣಜಡಿ (ಖಕ)) ಬಿಸಿ ದಾಅಿ 
ಭೂಮಿಯ ಮೇಲ್ಮೈನಿಂದ ಪ್ರಶಿಫಲನಗೊಳ್ಳುವ 


ಪಾದದರದ ದಾಲಿ 

ಅವಗೆಂಪು ಓಟಿಜಿಡಿಚಿ ಡಿಜಜ) ಕಿರಣಗಳು 
ಬಾಹ್ಯಾಕಾಶಕ್ಕೆ ಹೋಗದಂತೆ ತಡೆಯುವ ಭೂಮಿಯ ಇಲಿಮುಖವಾಲಿದುವ 
ವಾಯುಮಂಡಲದಲ್ಲಿರುವ ಭೂಮಿ 
ಅನಿಲಗಳೇ ಈ ಹಸಿರುಮನೆ ಅನಿಲಗಳು. ತಂಪು ದಾಆಿ 
ಉಷ್ಣತೆಯನ್ನುಹಿಡಿದಿಟ್ಟುಕೊಳ್ಳುವ ಅವುಗಳ ಸಾಮರ್ಥ್ಯ, 

ಸಂದರ 
ಮೇಲ್ಮೈ ಮತ್ತು 
ವಾತಾವರಣದ ತಾಪಮಾನವನ್ನು ಹೆಚ್ಚಿಸುತ್ತದೆ. ಇದಕ್ಕೆ ನಾ 

Rising warm air 
ಉದಾಹರಣೆಗಳು ನೀರಾವಿ (ಊ2ಔ), ಇಂಗಾಲದ ಡೈ ಆಕ್ಸೈಡ್‌ 
| Sea breeze | 
w 


Descending cool air eae 


Ocean 


ಚಿತ್ರ 1 ಭೂಮಿ ಮತ್ತು ಪಾದರದ ಮೇಲೆ 


(ಅಔಂ2), ನೈಟ್ರಸ್‌ ಆಕ್ಸೈಡ್‌ (ಓಔ2), ಮೀಥೇನ್‌ 

(ಒಊ4). ವಾತಾವರಣದಲ್ಲಿ ನಿಲಂಬಿತ ಅವಿಲೇಯ ಓಟಿರಟಣಾಛಟಜ) 
ದ್ರವ ಮತ್ತು ಘನ ಪದಾರ್ಥಗಳ ಮಿಶ್ರಣವೇ ನಿಲಂಬಿತ 

ಪೃಥ್‌ಕಣ ದವ್ಯಗಳು. ಧೂಳು, ಹೊಗೆ, ಪರಾಗ (ಕಿಂಟಟಜಟಿ) ಮತ್ತು 
ಹೊಗೆಯಿಂದ ಕೂಡಿದ ನಿಲಂಬಿತ ಪೃಥ್‌ಕಣ ದವ್ಯಗಳು ವಾಯು 
ಮಾಲಿನ್ಯದ ಪ್ರಮುಖ ಪಾಲುದಾರರು. 


ಈ ಎರಡರಲ್ಲಿ ಯಾವ ವಿಧಾನಿದಿಂದ ಉತ್ಪಾದಿಸಿದ ಶಕ್ತಿಯನ್ನು ನಾವು ವಿದ್ಯುಚ್ಛಕ್ಷಿಯನ್ನಾಗಿ ಪರಿವರ್ತಿಸಬಹುದು 
(ಚಿತ್ರ 2). ಹೀಗೆ ಸಂಗ್ರಹಣೆಯಾದ ಸೌರಶಕ್ತಿಯನ್ನು ನಾವು ರಾತ್ರಿಯ ವೇಳೆ ಅಥವಾ ಸೂರ್ಯನ ಬೆಳಕು 
ಕಡಿಮೆಯಿದ್ದಾಗ ಹಗಲಿನಲ್ಲೂ ಬಳಸಬಹುದು. ಜಲಜನಕದಂತೆ ರಾಸಾಯನಿಕ ವಿಧಾನದಲ್ಲಿ ಸಂಗಹಿಸುವುದು ಇದಕ್ಕೆ 
ಅತ್ಯಂತ ಸೂಕ್ತ ಮಾರ್ಗವಾಗಿದೆ. ಮತ್ತೊಂದು ಉಪಾಯವೇನೆಂದರೆ, ಪವಿ ಕೋಶಗಳಲ್ಲಿರುವ ವಿದ್ಯುತ್‌ ಶಕ್ತಿಯನ್ನು 
ನಂತರ ಮೋಟಾರು ವಾಹನಗಳಲ್ಲಿರುವ ಸೀಸ-ಆಮ್ಲ ಬ್ಯಾಟರಿ (ಐಜಜಿಜ-ಜಿಿಜ ಛಚಿಣಣಜಡಿಜ) ಅಥವಾ ನಾವು 
ಕೊಂಡೊಯ್ಯಬಲ್ಲ (ಮೊಬೈಲ್‌ ಘಹೋನ್‌, ಲ್ಯಾಪ್‌ ಟಾಪ್‌ ಮುಂತಾದ) ಸಾಧನಗಳಲ್ಲಿರುವ ಲಿಧಿಯಂ ಕೋಶಗಳಿಗೆ 
ಪಹುನರ್ಭರ್ತಿ ಮಾಡಲು ಉಪಯೋಗಿಸಬಹುದು. 


ವಿದ್ಯುಚ್ಛಕ್ತಿಯನ್ನು ಹುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಗಳಲ್ಲಿ (ಡಿಜಲಿಚಿಡಿರಜಚೆಛಟಜ ಛಚಿಣಣಜಡಿಜ) 
ಸಂಗಹಿಸಲು ಅಥವಾ ನೀರಿನ ವಿದ್ಯುದ್ದಿಭಜನೆಯಿಂದ ಜಲಜನಕ ಮತ್ತು ಆಮ್ಲಜನಕವನ್ನು ಉತ್ಪಾದಿಸಲು 


ಉಪಯೋಗಿಸಬಹುದು (ಚಿತ್ರ 3). ಜಲಜನಕವನ್ನು ದಹನಕಾರಿ ಎಂಜಿನ್ನಿನಲ್ಲಿ (ಅಠಟಛಣಣುಂಟ ಇಟಿರುಟಿಜ) 
ಸಾಧಾರಣ ಬಳಕೆಗಾಗಿಸುಡುವುದು ಬಹಳ ಅಪಾಯಕಾರಿಯಾಗಿರುವುದರಿಂದ, ಅದನ್ನು ಇಂಧನ ಕೋಶಗಳಲ್ಲಿ 
(ಜಿಣಜಟ ಛಿಜಟಟ) "ದಹಿಸಿ' ಯಾವಾಗ ಬೇಕಾಗುತ್ತದೆಯೋ ಆಗ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸಿಕೊಳ್ಳಬಹುದು. 


ಶಾಖ ಈ ಗಾಳಿ ಗಾಳಿಯಂತ್ರಗಳು 


ಬೆಳಕು ——™ ಪಿವಿ ಕೋಶಗಳು 


ಚಿತ್ರ 2. ಸೌರಶಕ್ತಿಯ ಬಳಕೆಯಿಂದ ವಿದ್ಯುಚ್ಛಕ್ತಿಯ ಉತ್ಪಾದನೆ 


ದ್ಯುತಿವಿದ್ಯುಜ್ಜನಕ ಕೋಶಗಳು (ಕುಂಣರತರಟಣಚಿಲಿ (ಕಗಿ) ಛಿಜಟಟ) 

ಈ ಸಾಧನಗಳು ದ್ಯುತಿವಿದ್ಯುತ್‌ ಪರಿಣಾಮದಿಂದ (ುಂಣರಿಜಟಜಭಿಣಡಿಛಿ ಜಜಿಜಿಜಛಿಣ) ಸೂರ್ಯನ ಬೆಳಕನ್ನು 
(-ಕುರಣರಿ) ವಿದ್ಯುಚ್ಛಕ್ಷಿಯನ್ನಾಗಿ (-3ಂಟಣಿಲಿ) ಪರಿವರ್ತಿಸುತ್ತವೆ (ಚಿತ್ರ 4). ಈ ವಿದ್ಯಮಾನದಲ್ಲಿ ವಿದ್ಯುತ್ವಾಂತ 
ವಿಕಿರಣಗಳಾದ ಗೋಚರವಾಗುವ ಬೆಳಕು, ಅತಿನೇರಳೆ ಮತ್ತು ಅವಕೆಂಪು ಮುಂತಾದ ವಿಕಿರಣಗಳಿಗೆ ಕೆಲವು 
ಪದಾರ್ಥಗಳನ್ನು ಒಡ್ಡಿದಾಗ, ಅವು ಎಲೆಕ್ಟ್ರಾನ್‌ ಮತ್ತು ಅಯಾನುಗಳನ್ನು (ಆವೇಶವಾಹಕಗಳು) ಹೊರಹಾಕುತ್ತವೆ. 
ಬಿಡುಗಡೆಯಾದ ಈ  ಆವೇಶವಾಹಕಗಳನ್ನು ಹಿಡಿದಿಟ್ಟುಕೊಳ್ಳುವುದರ ಮೂಲಕ ವಿದ್ಯುಚ್ಛಕ್ತಿಯನ್ನು 
ತಯಾರಿಸಬಹುದು. 


ಸಾರ ಘೋಟಾನುಗಳನ್ನು ಹೀರಿಕೊಳ್ಳುವ ಪರ್ಯಾಪ್ತ ಸಾಮರ್ಥ್ಯಕ್ಕೆ ಹತ್ತಿರವಾದ ಬ್ಯಾಂಡ್‌ ಅಂತರ (ಚಿಟಿಜ ರಚಿರಿ) 
ವನ್ನು ಸಿಲಿಕಾನ್‌ ಹೊಂದಿರುವುದರಿಂದ ಮಾರುಕಟ್ಟೆಯಲ್ಲಿ ದೊರಕುವ ಬಹುತೇಕ ದ್ಯುತಿವಿದ್ಯುಜ್ಜನಕ ಕೋಶಗಳು 
ಸ್ಪಟಿಕೀಯ (ಛಿಡಿಧಿಣಚಿಟಟುಟಿಜ) ಸಿಲಿಕಾನನ್ನು ಆಧರಿಸಿವೆ. ಸಿಲಿಕಾನ್‌ ಆಧಾರಿತ ದ್ಯುತಿವಿದ್ಯುಜ್ಞನಕ ಕೋಶಗಳಲ್ಲಿ 
(ಖು- ಕಗಿ ಛಿಜಟಟ) (ಚಿತ್ರ 7) ಸಿಲಿಕಾನ್‌ ಪರಮಾಣು ಒಂದು ಘೋಟಾನನ್ನು ಹೀರಿಕೊಂಡು ಒಂದು ಎಲೆಕ್ಟ್ರಾನ್‌ 
ಅನ್ನು ಬಿಡುಗಡೆ ಮಾಡುತ್ತದೆ. ಎಲೆಕ್ಟಾನು ಮೇಲೈೈಗೆ ತೇಲಿ ಬಂದಾಗ, ಬೆಳ್ಳಿಯ (೦೦) ಸಂಪರ್ಕದಿಂದ 
ಕೊಂಡೊಯ್ಯಲ್ಪಡುತ್ತದೆ, ಅದು ಹಿಂದೆ ಬಿಟ್ಟು ಹೋಗುವ ಧನಾತ್ಮಕ ಆವೇಶವುಳ್ಳ ಎಲೆಕ್ಟಾನಿನ ರಂಧ್ರಗಳು 
ಅಲ್ಯುಮಿನಿಯಂ (೦ಟ) ಸಂಪರ್ಕದೆಡೆಗೆ ಹರಿದು ಬರುತ್ತವೆ. ಪರಿಣಾಮವಾಗಿ ವಿದ್ಯುತ್‌ ತರಂಗವು 
ಅಲ್ಕುಮಿನಿಯಂನಿಂದ ಬೆಳ್ಳಿಯತ್ತ ಪ್ರವಹಿಸುತ್ತದೆ (ಚಿತ್ರ 9). ಒಂದು ಸಿಲಿಕಾನಿನ ದೃುತಿವಿದ್ಯುಜ್ಞನಕ ಕೋಶವು 
ಒಂದು ವೋಲ್ಫ್‌ಗಿಂತಲೂ ಕಡಿಮೆ ವಿದ್ಯುದ್ದಿಭವವನ್ನು ಉತ್ಪಾದಿಸುವುದರಿಂದ, ಇಂತಹ ಹಲವು ಕೋಶಗಳು 
ಒಟ್ಟಾಗಿ ಸೇರಿ ಹೆಚ್ಚು ವೋಲ್ಲೇಜನ್ನು ಉತ್ಪಾದಿಸುವ ಮಾಡ್ಕೂಲೊಂದು ರೂಪುಗೊಳ್ಳುತ್ತದೆ. 

ಈಗ ಸೌರ ದ್ಯುತಿವಿದ್ಭುಜ್ಜನಕ ಕೋಶಗಳು ಅತಿ ಸಾಮಾನ್ಯವಾಗಿದ್ದು, ಹೆಚ್ಚಾಗಿ ಬೀದಿದೀಪ ವ್ಯವಸ್ಥೆಗಳಲ್ಲಿ 
ಕಂಡುಬರುತ್ತವೆ. ಸಾಕಾಗುವಷ್ಟು ವಿದ್ಯುತ್‌ ಪೂರೈಕೆಯಾಗದ ಸ್ಥಳಗಳಲ್ಲಿ ಅಥವಾ ಗಿಡ್‌ನೊಂದಿಗೆ ಸಂಪರ್ಕ 
ಹೊಂದಿರದ ದೂರದ ಪ್ರದೇಶಗಳಲ್ಲಿ ಸಿಲಿಕಾನ್‌ ಆಧಾರಿತ ದ್ಯುತಿವಿದ್ಯುಜ್ಜನಕ ಕೋಶಗಳ (ಖು- ಕಗಿ ಛಿಜಟಟ) 
ಫಲಕಗಳು ಹೆಚ್ಚು ಜನಪ್ರಿಯ ಆಯ್ಕೆಯಾಗಿದೆ. 


pe ಪುನರ್ಭರ್ತಿ ಮಾಡಬಹುದಾದ ವಿದ್ಯುತ್‌ ಕೋಶಗಳು fo 


ಉಪಯುಕ್ತ ಕಾರ್ಯ 


ವಿದ್ಯುದ್ದಿಜೇದ್ಯರು ಜಲಜನಕ pa 
, ಇಂಧನ ಕೋಶಗಳು 


4» ಆಮ್ಲಜನಕ 


ಚಿತ್ರ 3. ವಿದ್ಯುಚ್ಛಕ್ತಿಯ ಉಪಯೋಗದಿಂದ ಜಲಜನಕದ ಉತ್ಪಾದನೆ 


(4 


ಅಡಿಜಜುಣ: ೦. ಕೆ. ಅರಿಟಿಣಡಿಚಿಛಿಣರಿಡಿ. ಖುಲಛಿಜಟಿಜ: ಅಅ-೬ಜ. 


ಲಾಂಲಲ್ಲಅ_೨ 


© © © 


ಚಿತ್ರ 4. ದ್ಯುತಿವಿದ್ಯುತ್‌ ಪರಿಣಾಮ 
ಅಡಿಜಜುಣಿ: ಫಘರಟಜಿಟಚೆಟಿಳನಾಡಿಜ, ಫಪುಘಉಟಜಜುಚೆ ಅಠಟಟರಿಟಿ. ಗಿಖಇ: ೩೧ಣರಧಿ://ಛಿರಟಟರಭಟಿ.ಹೀಿಉಟಜಜುಚಿ.ರಡಿರ/ಹೀಉ/ 


ಶಖಟಜ:ಕುರಿಣರಿಜಟಜಛಿಣಡಿಛಿ_ಜಜಿಜಿಜಛಿಣ.ತಿರ. ಮುಛಿಜಟಿಜ: ಅಅ-ಜ-ಖಂ 


ಬಾಕ್ಸ್‌ 2. ಬ್ಯಾಂಡ್‌ ಅಂತರ ಮತ್ತು ದ್ಯುತಿವಿದ್ಯುತ್‌ ಪರಿಣಾಮ 


ಒಂದು ಪದಾರ್ಥವು ದ್ಯುತಿವಿದ್ಯುತ್‌ ಪರಿಣಾಮವನ್ನು ತೋರಲು, ಪ್ರಚೋದನೆಗೊಂಡ (ಜಧಿಛಿಣಜಜ) ಎಲೆಕ್ಟಾಮುಗಳ 
ಶಕಿಯು ವೇಲೆನ್‌ (ಕಡಿಮೆ ಶಕಿಯ ಎಲೆಕಾನ್‌ ಕಕೆ) ಮತು ವಹನ (ಹೆಚ್ಚು ಶಕಿಯ ಎಲೆಕಾನ್‌ ಕಕೆ) ಪಟಿಗಳ 
A) A ಮ ಟು wy ಎ ಚ ಮು Ce) wy ಊ 

ನಡುವೆ ಇರುವ ಅಂತರವನ್ನು ದಾಟಲು ಅಗತ್ಯವಿರುವ ಶಕ್ತಿಯಷ್ಟು ಅಂದರೆ ಘೋಟಾನಿನ ಶಕ್ತಿಯೊಂದಿಗೆ 
ಹೊಂದಾಣಿಕೆಯಾಗುವಷ್ನಿರಬೇಕು (ಚಿತ್ರ 5). ವಹನ ಪಟ್ಟಿಯಲ್ಲಿ ಹೆಚ್ಚು ಎಲೆಕ್ಟಾನುಗಳಿದ್ದಷ್ಟೂ, ಪದಾರ್ಥದ 
ವಿದ್ಯುಚ್ಛಕ್ತಿಯ ವಹನ ಹೆಚ್ಚಿರುತ್ತದೆ. ನಿರೋಧಕಗಳಲ್ಲಿ ಪಟ್ಟಿಯ ಅಂತರ ಹೆಚ್ಚು ಇದ್ದ ಹಾಗೆಯೇ, ವಾಹಕಗಳಲ್ಲಿರುವ 
ಸ್ವತಂತ್ರ ಎಲೆಕ್ಟಾನುಗಳು ಗೊತ್ತಿಗುರಿಯಿಲ್ಲದೇ ಚಲಿಸುತ್ತಾ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸುತ್ತವೆ. ಅರೆವಾಹಕಗಳಲ್ಲಿ 


ಅಂತರ ಮಧ್ಯಮವಾಗಿರುವುದರಿಂದ ಆವೇಶವಾಹಕಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ 


Empty or 
partially filled 
[ Band Gap 
Valence Band Fully or 
partially filled 


ಪಟಿಯ 
ಬ 


Band Energy 


Completely 
| 
inner Band filed 


ಪ್ರಚೋದನೆಗೊಳಿಸಬಹುದು (ಚಿತ್ರ 6). 


ವಹನ ಪಟ್ಟಿ ಬರಿದಾದ ಅಥವಾ ಭಾಗಶಃ ತುಂಬಿದ 
ಪಟ್ಟಿಯ ಅಂತರ 
ವೇಲೆನ್ಸ್‌ ಪಟ್ಟಿ ಸಂಪೂರ್ಣ ಅಥವಾ ಭಾಗಶಃ ತುಂಬಿದ 
ಪಟಿಯ ಶಕಿ 
[ Re 
ಒಳೆಗಿನ ಪಟ್ಟಿ ಸಂಪೂರ್ಣವಾಗಿ ತುಂಬಿದ 


ಚಿತ್ರ 5. ವೇಲೆನ್ಸ್‌ ಮತ್ತು ವಹನ ಪಟ್ಟಿಯ ನಡುವೆ ಇರುವ ಶಕ್ತಿಯ ಅಂತರ 
ಅಡಿಜಜುಣ: ೦ಜಚೆರಿಣಜಜ ಜಿಡಿಂಟ ಚಿಟಿ ೦ಟಚೆರಜ ಟಿ ಕುಧಿಛಿ ಚಿಟಿಜ ಖಚಿಜುರಿ ಇಟಜಛಿಣಡಿರಟುಳಿ. ಗಿಖಜಣ: 


೫ಣರಠಿ://ತಿತಿತಿ.ಮಿಥಿಛಿ-ಚಿಟಿಜಡಿಚೆಜುರ-ಜಟಜಛಿಣಡಿಂಟುಿಛಿ.ಛಿರಟ/ಜಟಜಲಛಿಣಡಿರಟುಲಿ-ಜಜಶುಛಿಭಿ-ಚೆಟಿಜ- 


ಲುಡಿಛಿಣುಣ/ಜಟುಛಿರಿಟಿಜನಾಛಿಣರಿಡಿನಿರಿಟಜನಣಟಟ. 


INSULATORS CONDUCTORS SEMICONDUCTORS 
Band gpp: Large Band gap: Overlapping Band gap: Optimal 


[= 
- 
ನಿರೋಧಕಗಳು ವಾಹಕಗಳು ಅರೆವಾಹಕಗಳು 


ಪಟಿಯ ಅಂತರ: ದೊಡದು ಪಟಿಯ ಅಂತರ: ಅತಿವ್ಲಾಪಿತ ಪಟಿಯ ಅಂತರ: ಬಚೆಕ 
ಬ [ನ ಬ p) ಬ [0 


ವಾಹಕ ಪಟಿ 
pe 


ಪಟಿಯ 
ಊ 
ಶ್ತ 
ವಾಹಕ ಪಟಿ 
ಊ 
ವಾಹಕ ಪಟಿ 
pe 
ವೇಲೆನ್ಸ್‌ ಪಟ್ಟಿ ವೇಲೆನ್ಸ್‌ ಪಟ್ಟಿ 
ವೇಲೆನ್ಸ್‌ ಪಟ್ಟಿ 


ಚಿತ್ರ 6. ಅರೆವಾಹಕಗಳಲ್ಲಿರುವ ಶಕ್ತಿಯ ಅಂತರಿವು ಅರೆವಾಹಕವನ್ನು ಪಿವಿ ಕೋಶಗಳಲ್ಲಿ ಅತ್ಯಂತ ಪರಿಣಾಮಕಾರಿ 
ಪದಾರ್ಥ ವನ್ನಾಗಿಸಿದೆ. 
ಅಡಿಜಿಜುಣ: ೦ಜಚೆರಿಣಜಜ ಜಿಡಿಂಟ ಜಿಟಿ ರಿಟಚೆರಜ ಧಿ ಕುಜಣಜಡಿ ವಏಣುರಿಜಡಿ, ಘುಉಟಜಜುಚಿ ಅರಟಟರಿಟಿ. ಗಿಖಐ: 


೩೫ಣರಧಿ://ಛಿಂಟಟರಟಿ. ಹಿಉಟಜಜುಚಿ.ಡಿಂ/ಹಿಇಉ/ತಖಟಜ:ಗರಟಚಿಣರಿಡಿ-ಟಜಣಚಿಟ.ತರಿ. 


ವಿದ್ಯುದ್ಧಿಭನಜಕಗಳು (ಅಇಟಜಲಿಣಡಿಕಟಧಿಜಢಿ) 

ನೀರನ್ನು ವಿದ್ಯುದ್ಧಿಭಜನೆಗೊಳಿಸಿ ಅದನ್ನು ಅನಿಲ ರೂಪದ ಜಲಜನಕ ಮತ್ತು ಆಮ್ಲಜನಕವಾಗಿ 2:1 ಪ್ರಮಾಣದಲ್ಲಿ 
ವಿಭಜಿಸಬಹುದು ಎನ್ನುವುದನ್ನು ಹದಿನೆಂಟನೆಯ ಶತಮಾನದ ಕೊನೆಯಲ್ಲಿ ತೋರಿಸಿಕೊಡಲಾಯಿತು. ಈ 
ಪ್ರತಿಕ್ರಿಯೆಯೇ ಆಧುನಿಕ ವಿದ್ಯುದ್ದಿಭಾಜಕಗಳ ಆಧಾರವಾಗಿದೆ. ಒಂದು ಒಂದು ಮಾದರಿ ಜಲ ವದ್ಯುದ್ದಿಭನಜಕದಲ್ಲಿ 
(ಚಿತ್ರ 10) ಪ್ರೋಟಾನ್‌ ಸಂವಹನ ಪದರವೊಂದು ಯಣ ವಿದ್ಯುದ್ದಾರ (ಅಚಿಣುಂಜಜ) ಮತ್ತು ಧನ ವಿದ್ಯುದ್ದಾರವನ್ನು 
(೦ಟಿ೪ಜಜ) ಬೇರ್ಪಡಿಸುತ್ತದೆ. ಎಲೆಕ್ಟಾನಿನ ರಂಧ್ರಗಳು ನೀರನ್ನು ಉತ್ಕರ್ಷಿತವಾಗಿಸಿ (ಥುಜುಜ) ಪ್ರೋಟಾನು ಮತ್ತು 
ಆಮ್ಲಜನಕವನ್ನು ಧನ ವಿದ್ಭುದ್ಧಾರದಲ್ಲಿ ಸಂಕಲಿಸುತ್ತವೆ. ಹಾಗೆಯೇ ಅದರ ಎಲೆಕ್ಟಾನುಗಳು ಆಮ್ಲೀಯ ನೀರಿನ 
ಪ್ರೋಟಾನುಗಳಿಂದ ಸ್ಟೀಕೃತಗೊಂಡು ಯಣ ವಿದ್ಯುದ್ದಾರದಲ್ಲಿ ಜಲಜನಕವನ್ನು ತಯಾರಿಸುತ್ತವೆ. ಉಪಯೋಗಿಸಲ್ಪಟ್ಟ 
ನೀರಿನ ಪ್ರಮಾಣವನ್ನು ಸಮತೋಲನವಾಗಿಸಲು ವಿದ್ಯುದ್ದಿಭನಜಕದಲ್ಲಿ ನೀರನ್ನು ನಿರಂತರವಾಗಿ ತುಂಬಿಸಲಾಗುತ್ತದೆ. 
ಈ ಎರಡು ಅನಿಲಗಳನ್ನೂ ಸಿಲಿಂಡರುಗಳಲ್ಲಿ ಒತ್ತಡದ ಸ್ಥಿತಿಯಲ್ಲಿ ಅಥವಾ ಸಂಗಹಕ್ಕೆ ಸೂಕ್ತವಾದ ಪದಾರ್ಥದ 


ಜಾಲರಿಯಂತಿರುವ ರಚನೆಯಲ್ಲಿ ಶೇಖರಿಸಿಡಬಹುದು. 


ಚಿತ್ರ 7. ಸಿಲಿಕಾನ್‌ ಆಧಾರಿತ ಬಹುಸ್ಪಟಿಕೀಯ (ಶಿಂಟಧಿಛಿಡಿಥಿಣಚಿಟಟುಟಿಜ) ಸೌರ ಕೋಶ 


ಅಡಿಜಿಜುಣ: ೦ಜಚೆರಿಣಜಜ ಜಿಡಿಂಟ ಚೆಟಿ ರಟಚೆರಂಜ ಛಧಿ ಕುಜಣಜಡಿ ಏಣುರಿಜಡಿ, ಘುಉಟಜಜುಚಿ ಅಂರಟಟರಟಿ. 


ಗಿಖಐ: ೩೧ಣಧಿ://ಛಿಂಟಟರಿಟಿ. ಹಿೀಉಟಜಜುಚಿ.2ಡಿಂ/ಹೀಉ/ತಉಟಜ:ಉರಟಚಿಣರಡಿ-ಟಜಣಚಿಟ.ತರ.: ಓಂಜಿಜಡಿಚಿಣಣ ೨೧ 
(ಟರಿಜುಜಿಜಜ ಛಧಿ ಖರರುಟಛಿಜಡಿಣ) ಘಫಂಇಸಉಟಜಜುಚಿ ಅಠಟಟರಭಟಿ. ಗಖಐ: ೩ಣಣರಧಿ://ಜಟಿ.ಹಿಉರಿಜಜುಚಿ. 


ಇಡಿಂ/ಹಿಇಉ/ಕಐಟಜ:ಯಿಟಿಯಿ_ನಿಂಬಧಿ, ನಟಚಿಡಿ_ಛಿಜಟಟ.ರಿಠಿರ. ಮುಛಿಜಟಿಜ: ಅಅ-8ಜ-ಖಂ. 


$44 $4 sy 


| 4 


Hole 


ಚಿತ್ರ 8. ಸಿಲಿಕಾನ್‌ ಸ್ಪಟಿಕ ಜಾಲರಿಯಿಂದ ಬಿಡುಗಡೆಯಾದ ಎಲೆಕ್ಟ್ರಾನ್‌ ರಂಧ್ರವೊಂದನ್ನು ಸೃಷ್ಟಿಸುತ್ತದೆ 
ಅಡಿಜಜುಣ: ಎ.ಒ.ಏ.ಅ. ಆರಿಟಿಜತ ಜಣ ಚಿಟ. (2018). ಇಟಿಜಡಿರಧಿ ಇಜನಣಾಲಿಚೆಣುರಿಟಿ - ಇಟಜಛಿಣಡಿರಿಟಿ ೩ರಟಜ 
[ಜೆಜಜೆರಿಣಜಜ ಜಿಡಿಂಟ ಊಧಿರಿಜಡಿಕುಧಿಛಿ, (೧ನಣಾಂಣಣ 20, 2015): ಕ ಚಿಟಿಜ ಓ-ಖಿಧಿಠರಿಜ ಖಜಟುಛಿರಿಟಿಜನಾಛಿಣರಿಢಿ 
೧೧೫ಣರಠಿ:/ನಧಿರಿಜಡಿದಿಧಿಛಿ.ದಿಧಿ-ಭಿಣಡಿ. ರನ.ಜಜಣಾಗಿಛಭಿಜ/ರಿಟುಭ/ಜರಿರಿಜೂಣಟಟ)]. ಗಿಖಐ: ೩ಣಣಧಿ:// 
ಜಟಿಜಡಿರಧಿಜಜನಾಛಿಚಿೀರಿಟಿ.ಛಿಚೆ/ಜಟಿಛಿಧಿಛಿಟರಿರಿಜಜುಚಿ/ಇಟಜಭಛಿಣಡಿರಿಟಿಏರಿಟಜ. [೦ಛಿಛಿಜಿಜಜ: ೦ಣರಿಣಾಣ 28, 2018] 


ಮುಲಿಜಟಿಜಿ: ಅಅ-ಜ-ಖಂ 


ಪ್ರತಿಫಲನ ನಿರೋಧಕ ಪದರ 


[ಮ್‌ 


Antireflection layer 


ಅಲ್ಯುಮಿನಿಯಂ 


ಚಿತ್ರ 9. ಸಿಲಿಕಾನ್‌ ಪಿವಿ ಕೋಶದ ಅಡ್ಡ ಛೇದ 


ಅಡಿಜಜುಣ: ಅಧಿಜಿಜಡಿದ, ಘುಉಟಜಜುಚಿ ಅರಟಟರಟಿ. 
ಗಖಐ: ೩ಣಣಧಿ://ಛಿರಿಟಟರಟಿ.ಹೀಉಟಜಜುಚೆ.ಡಿರ/ತಿನಿಟಿಜಜಥಿ.ಮಿರಿ?ಛಿನಡಿಜ=17902127. ಬುಛಿಜಟಿಜ: ಅಅ-೬ಜ. 


ಇಂಧನ ಕೋಶಗಳು (ಈನಣಾಜಟ ಛಿಜಟಟ) 

ಈ ಸಾಧನಗಳು ರಾಸಾಯನಿಕ ಪ್ರಕ್ರಿಯೆಗಳಿಂದ ಉಂಟಾಗುವ ಶಕ್ತಿಯನ್ನು ವಿದ್ಯುಚ್ಛಕ್ತಿ ಮತ್ತು ಶಾಖವನ್ನಾಗಿ 
ಪರಿವರ್ತಿಸುತ್ತವೆ. ಯಾವುದೇ ಇಂಧನ ಕೋಶವು ಮೂರು ವಿಭಾಗಗಳನ್ನು ಪಕ್ಕಪಕ್ಕದಲ್ಲಿ ಹೊಂದಿರುತ್ತದೆ- ಧನ 
ತ್ರ1). ಈ 


ನ್‌] 


ವಿದ್ಯುದ್ಧಾರ, ವಿದ್ಯುದ್ದಿಭಾಜ್ಯ (ಇಟಜಛಿಣಡಿಂಟಧಿಣಜ) ಮತ್ತು ಯಣ ವಿದ್ಯುದ್ದಾರ (ಚೆ 
ಜೋಡಣೆಯಲ್ಲಿರುವ ಎರಡು ಪರಸ್ತರ ಕ್ರಿಯೆ ನಡೆಯುವ ಜಾಗ ( ನಟಿಣಜಡಿಜಿಚಛಿಜ)ದಲ್ಲಿ ರಾಸಾಯನಿಕ 
ಪಕ್ರಿಯೆಗಳು ಸಂಭವಿಸುತ್ತವೆ. ಬಳಸಿದ ವಿದ್ಯುದ್ದಿಭಾಜ್ಯದ ಗುಣದ ಆಧಾರದ ಮೇಲೆ ಇಂಧನ ಕೋಶಗಳಲ್ಲಿ 
ವ್ಯತ್ಯಾಸವಿರುತ್ತದೆ. ಉದಾಹರಣೆಗೆ, ಪ್ರೋಟಾನು ವಿನಿಮಯ ಪದರ (ಡಿಂಣಂಟಿ ಇಥಿಛಿಚಿಟಿರಜ ಒಜಟಲಡಿಚಿಟಿಜ- 
ಕಇಒ) ಇಂಧನ ಕೋಶದಲ್ಲಿರುವ ವಿದ್ಯುದ್ದಿಭಾಜ್ಯ, ಆಮ್ಲೀಯತೆ ಹೊಂದಿರುವ ನೀರು ಆಧಾರಿತ ಪಾಲಿಮೆರಿಕ್‌ 
ಪದರವಾಗಿದೆ (ಚಿತ್ರ 12). (ಗಾಳಿಯಲ್ಲಿರುವ) ಆಮ್ಲಜನಕವನ್ನು ಮತ್ತು (ಒತ್ತಡ ಸ್ಥಿತಿಯಲ್ಲಿರುವ ಸಿಲಿಂಡರ್‌ 
ಅಥವಾ ತೊಟ್ಟಿಗಳಲ್ಲಿ ಶೇಖರಿಸಿಲಿಡಲಾದ) ಆಣ್ಣಿಕ ಜಲಜನಕವನ್ನು ಸೇರಿಸಿದಾಗ ಹೊರಹೊಮ್ಮುವ ಶಕ್ತಿಯಿಂದ 
ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸಬಹುದು. ಈ ಪಕ್ರಿಯೆಯಿಂದ ಧನ ವಿದ್ಯುದ್ಧಾರ ಮತ್ತು ಯಣ ವಿದ್ಯುದ್ದಾರದ 


10 


ನಡುವಿನ ವಿಭವಾಂತರದ ವ್ಯತ್ಯಾಸ ಕೇವಲ 1.23 ವೋಲ್ಫ್‌ ಇರುವುದರಿಂದ ದೃುತಿವಿದ್ಯುಜ್ಜನಕ 
ಕೋಶಗಳಂತೆಯೇ ಹಲವು ಇಂಧನ ಕೋಶಗಳನ್ನು ಒಟ್ಟಾಗಿ ಸೇರಿಸಿರುವ ಮಾಡ್ಯೂಲಿನ ವ್ಯವಸ್ಥೆಯಿಂದ ಹೆಚ್ಚು 
ವೊಲ್ಪೇಜನ್ನು ಉತ್ಪಾದಿಸಬಹುದು. 


2ಊ; + ಔ = 2ಊೂಔ; Aಉ = - 237 ಇಎ ಟರಿಟ”; 123 ಗಿ 


Hydrogen Oxygen 
F 
— + e 
- ಈ 
° [e) 
[2 [0] [3 
[0 = ° 
H, Nd K Nd 0, 
- = [2 
hd £7) [) 
4+ se 2, H* H° Mp Ox 4H'+ 4 H,0 
ಯಣ ವಿದ್ಭುದ್ದಾರ ಧನ ವಿದ್ಯುದ್ದಾರ 
— + 
ಪಿವಿ ಕೋಶ 
ಜಲಜನಕ ಆಮ್ಲಜನಕ 
ಪದರ 
ಜಲಜನಕದ ನೀರ್ಗುಳ್ಗ್ಳೆಗಳು ಆಮ್ಲಜನಕದ ನೀರ್ಗುಳ್ಳೆಗಳು 
ಯಣ ವಿದ್ಯುದ್ದಾರ ಪ್ರಕ್ರಿಯೆ ಧನ ವಿದ್ಯುದ್ದಾರ ಪ್ರಿಯೆ 


ಚಿತ್ರ 10. ಪಿವಿ ಮಾಡ್ಕೂಲಿನಿಂದ ಉತ್ಪಾದಿಸಲಾದ ಡಿಸಿ ವಿದ್ಭುತ್ತಿನಿಂದ ಕಾರ್ಯನಿರ್ವಹಿಸುವ ಮಾದರಿ ನೀರಿನ 
pe 

ವಿದ್ಯುದ್ದಿಭ್‌ಜಕದ ಸ್ಥೂಲನಕ್ಷೆ. 

ಅಡಿಜಜುಣ: ೦ಜಚೆರಿಣಜಜ ಜಿಡಿರಟ ೨ಟಚೆಂಜ ಛಧಿ ಖಿಜ ಔಜಿಜಿಛಿಜ ರಜಿ ಇಟಿಜಡಿಂಧಿ ಅಜಿಜಿಲಿಜಟಿಛಿಧಿ ೬ 

ಖಜಟಿಜತಿಚಿಛಿಟಜ ಇಟಿಜಡಿಂಧಿ, ಮಿಜ ಗಿ.ಖ ಆಜರಧರಿಚಿಡಿಣಟಜಟಿಣ ಅಜಿ ಇಟಿಜಡಿರಿಧಿ 


11 


(ಗಿಖಐ: ೩೧ಣರಧಿ://ತಿತಿತಿ.ಜಟಿಜಡಿ೦ಧಿ.೦ರತಿ/ಜಜಡಿಜ/ಜಿನುಾಜಟಛಿಜಟಭನಿಧಿಜಡಿರರಜಟಿ-ಠಿಡಿರಜನಣಛಿಣರಿಟಿ-ಜಟಜಛಿಣಡಿಂಟಧಿಿ) 
ಚಿಟಿಜ ಆಚಿತುಜಟಜಿಡಿಣದ, ಘುಇಉಟಜಜುಚಿ ಅರಟಟರಟಿ 
(ಗಿಖಜ: ೩೧ಣರಧಿ://ನಿಂಟಟರಿಟಿ.ಹಿಉಟಜಜುಚೆ.ಡಿರ/ತಿನಿಟಿಜಜಥಾ.ಮಿರಿ?ಛಿನಡಿಜ=ವ26251918). 


ಅಯಾನು* ವಿದುದಿಭಾಜ ಅಯಾನು* ಲೋಡ್‌ 
ಅಯಾನು* 


ಯಣ ವಿದ್ಯುದ್ದಾರ 
ಚಿತ್ರ 11. ಇಂಧನ ಕೋಶದ ಘಟಕಗಳು. 


ಅಡಿಜಜುಣ: ಕಚಿಣುಟಟುಣಖ99, ಘುಉಟಜಜುಚಿ ಅರಟಟರಟಿ. ಗಿಖಿಐ: ೩೫ಣಧಿ://ಜಟಿ.ಹಿಇಉರಿಜಜುಚಿ.ರಡಿರಿ/ಹಿಉ/ 
ಶಖಟಜ:ಶಈಣಾಜಟ_ಅಜಟಟ ೨ಟರಿಛಿಳಗ_ಆಜೆರಡಿಚಿಟ್ಠ್ಟ.ತರಿ. ಖುಛಿಜಟಿಜ: ಅಅ-2ಜ. 


12 


Hydrogen fuel is channeled through field flow 
plates to the anode on one side of the fuel cell, 

while oxidant (oxygen or air) is channeled to the 
cathode on the other side of the cell. 


Backing layers Oxidant 


8 Oxidant flow field 
9 


Hydrogen 


f: y (A The polymer electrolyte 
1) 7 ¢ [3] membrane (PEM) allows 
Xx ; only the positively 
Ff % / charged ions to pass 


At the anode, a 
platinum catalyst 
causes the 
hydrogen to split 
into positive 
hydrogen ions 
(protons) and 
negatively charged 
electrons. 


through it to the cathode. 
The negatively charged 
electrons must travel 
along an external circuit 
to the cathode, creating 
an electrical current. 


(negative) 


Polymer [4] At the cathode, the electrons 

and positively charged 
electrolyte hydrogen ions combine with 
membrane 


oxygen to form water, which 
flows out of the cell. 


1. ಇಂಧನ ಕೋಶದ ಒಂದು ಪಾರ್ತ್ರದಲ್ಲಿರುವ ಧನ ವದ್ಭುದ್ದಾರಕ್ಕೆ ಜಲಜನಕ ಇಂಧನವನ್ನು ಹರಿಯುವ 
ಪಥದ ಫಲಕಗಳ (ಜಿಜಟಜ ಜಿಟಂತಿ ಶಿಟಚಿಣಜ) ಮೂಲಕ ಹರಿಸಲಾಗುತ್ತದೆ ಮತ್ತು ಇನ್ನೊಂದೆಡೆಯಿರುವ 
ಯಣವಿದ್ಯುದ್ದಾರಕ್ಕೆ ಆಕ್ಷಿಡೀಕಾರಕವನ್ನು (ಗಾಳಿ ಅಥವಾ ಆಮ್ಲಜನಕ) ಹರಿಸಲಾಗುತ್ತದೆ. 


2. ಧನ ವಿದ್ಯುದ್ದಾರದಲ್ಲಿ ಪ್ಲಾಟಿನಂ ವೇಗವರ್ಧಕವು (ಅಜಿಣಚಿಟಧಿಣ) ಜಲಜನಕವನ್ನು ಧನಾತ್ಮಕ ವಿದ್ಯುದಾವೇಶ 
ಜಲಜನಕ ಅಯಾನು (ಪ್ರೋಟಾನ್‌) ಮತ್ತು ಯಣಾತ್ಮಕ ಆವೇಶವುಳ್ಳ ಎಲೆಕ್ಟಾನುಗಳನ್ನಾಗಿ ವಿಭಜಿಸುತ್ತದೆ. 


3. ಪ್ರೋಟಾನು ವಿನಿಮಯ ಪದರ ತನ್ಮೂಲಕ ಧನಾತ್ಸಕ ವಿದ್ಯುದಾವೇಶ ಅಯಾನುಗಳನ್ನು ಮಾತ್ರ 
ಯಣವಿದ್ಯುದ್ದಾರದತ್ತ ಹರಿಯಲು ಬಿಡುತ್ತದೆ. ಯಣಾತ್ಮಕ ವಿದ್ಯುದಾವೇಶವುಳ್ಳ ಎಲೆಕ್ಟಾನುಗಳು ಹೊರ 
ಮಂಡಲದ ಮೂಲಕ ಯಣ ವದ್ಭುದ್ದಾರಕ್ಕೆ ತಲುಪಿ ವಿದ್ಯುತ್ತನ್ನು ಉತ್ಪಾದಿಸುತ್ತವೆ. 


4. ಯಣ ವಿದ್ಯುದ್ದಾರದಲ್ಲಿ, ಎಲೆಕ್ಟಾನುಗಳು ಮತ್ತು ಧನ ವಿದ್ಯುದಾವೇಶ ಹೊಂದಿರುವ ಜಲಜನಕದ 
ಅಯಾನುಗಳು ಆಮ್ಲಜನಕದೊಂದಿಗೆ ಸೇರಿ ನೀರನ್ನು ಉತ್ಪಾದಿಸುತ್ತವೆ. ನೀರು ಕೋಶದಿಂದ ಹೊಂರಿಕ್ಕೆ 
ಹರಿದು ಬರುತ್ತದೆ. 


ಆಧಾರ ನೀಡುವ ಪದರಗಳು (ಛಚಿಛಿಉಟಿಂ ಟಚಿಧಿಜಢಿ) 
ಆಕ್ಷಿಡೀಕಾರಕ ಹರಿಯುವ ಪಥ 
ಆಕ್ಷಿಡೀಕಾರಕ (ಔಥುಜಚಿಟಿಣ) 


13 


ಜಲಜನಕ ಅನಿಲ 
ಜಲಜನಕ ಹರಿಯುವ ಕ್ಷೇತ್ರ (ಜಿಟಠತಿ ಜಿಜಟಜ) 


ಉಪಯೋಗಿಸದ ಇಂಧನ ನೀರು 
ಧನ ವಿದ್ಯುದ್ದಾರ ಯಣ ವಿದ್ಧುದ್ದಾರ 
(ಯಣಾತ್ಮಕ) (ಧನಾತ್ಮಕ) 


ಪಾಲಿಮರ್‌ ಎಲೆಕ್ಟ್ರೋಲೈಟ್‌ ಹೊರೆ 
ಚಿತ್ರ 12. ಹ್ರೋಟಾನು ವಿನಿಮಯ ಪದರ ಇಂಧನ ಕೋಶ 
ಅಡಿಜಜುಣಿ: ಎಚೆಜಿಜಣ, ಘುಉಟಜಜುಚೆ ಅರಿಟಟರಭಟಿ. 
ಗಿಖಐನಣಣರಧಿ://ಛಿರಿಟಟರಿಟಿ. ಹಿೀಉಟಜಜುಚೆ.ರಡಿರ/ಶೀಿಇಉ/ಶಐಬಟಜ೫3೦ಂಕಲಒಜಿನಾಜಟಛಿಜಟಟ.ಅರಿ. ಮುಛಿಜಟಿಜ: ಕಣಾಛಿಟುಳಿ 
ಆರಟಜಿಟಿ. 


ಸಾರಿಗೆಯಲ್ಲಿ ಸ್ವಚ್ಛ ಇಂಧನ 

ಸಾರಿಗೆ ವ್ಯವಸ್ಥೆಯಿಂದ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ವಾಯುಮಾಲಿನ್ಯ ಅಪಾರವಾಗಿ ಆಗುತ್ತಿದೆ. ಅದರಲ್ಲೂ, 
ಚೀನಾ ಮತ್ತು ಭಾರತದ ನಗರಗಳಲ್ಲಿ ವಾಹನಗಳು ಉಗುಳುವ ಹೊಗೆಯಿಂದ ಆಗುತ್ತಿರುವ ಸಂಕಷ್ಟವು ಆಗಾಗ್ಗೆ 
ಸುದ್ದಿಸಮಾಚಾರದ ತಲೆಬರಹಗಳಲ್ಲಿ ವರದಿಯಾಗುತ್ತಿರುತ್ತವೆ! 


ವಾಹನಗಳ ಮಲಿನ ಹೊಗೆಯನ್ನು ತಡೆಯಲು ವಿದ್ಧುತ್‌ಚಾಲಿತ ವಾಹನಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸುವ 
ಬಗ್ಗೆ ಪರಿಗಣಿಸಲಾಗುತ್ತಿದೆ. ಜೊತೆ ಜೊತೆಗೆ ಸಾಮೂಹಿಕ ಸಾಗಣೆ ವ್ಯವಸ್ಥೆಯನ್ನು ಉತ್ತಮಗೊಳಿಸುವ 
ಆಲೋಚನೆಯನ್ನೂ ಮಾಡಲಾಗುತ್ತಿದೆ. ವಾಸ್ತವವೇನೆಂದರೆ ಬಹಳ ಹಿಂದೆ, 1895ರಲ್ಲಿ ನಿರ್ಮಿತವಾದ ಥಾಮಸ್‌ 
ಪಾರ್ಕರ್‌ ಮಾದರಿಯಂತಹ ಕೆಲವು ಕಾರುಗಳು ವಿದ್ಯುತ್‌ಚಾಲಿತ ಕಾರುಗಳೇ ಆಗಿದ್ದವು! ಪರಿಕಲನೆಯಲ್ಲಿ, ಹಿಂದಿನ 
ವಿದ್ಯುತ್‌ಚಾಲಿತ ಕಾರುಗಳ ಮಾದರಿಯ ಇಂದಿನ ವಿದ್ಯುತ್‌ಚಾಲಿತ ಕಾರುಗಳಿಗಿಂತ ಭಿನ್ನವಾಗೇನಿರಲಿಲ್ಲ- ಎರಡೂ 
ಮರುಚಾರ್ಜುಮಾಡಬಹುದಾದ ಬ್ಯಾಟರಿಗಳಿಂದಲೇ ಕಾರ್ಯನಿರ್ವಹಿಸುತ್ತವೆ. ಆದರೆ, ಇಂದಿನ ಮಾದರಿಗಳು 
ಹಗುರವಾದ ತೂಕವುಳ್ಳ ಪದಾರ್ಥಗಳಿಂದ ನಿರ್ಮಿತವಾಗಿದ್ದು, ಮತ್ತಷ್ಟು ಹೆಚ್ಚು ಶಕ್ತಿ ಸಾಂದ್ರತೆ ಮತ್ತು ಕಾರ್ಯಕ್ಷಮತೆ 
ಹೊಂದಿರುವ ಬ್ಯಾಟರಿಗಳನ್ನು ಹೊಂದಿವೆ. ವಿದ್ಯುತ್‌ಚಾಲಿತ ವಾಹನಗಳಲ್ಲಿರುವ ಮರುಚಾರ್ಜುಮಾಡಬಹುದಾದ 
ಬ್ಯಾಟರಿಗಳ ಬದಲಾಗಿ ಈ ಇಂಧನ ಕೋಶಗಳು ಬಂದರೆ ಅವು ಸಮರ್ಥವಾಗಿ ಕೆಲಸ ಮಾಡುವ ಸಾಧ್ಯತೆಯಿದೆ. 


2011ರ ಅಂಕಿಅಂಶಗಳಂತೆ ಪ್ರಪಂಚದಾದ್ಯಂತ ಸುಮಾರು 100 ಇಂಧನ ಕೋಶ ಆಧಾರಿತ ಬಸ್ಸುಗಳು 
ಕಾರ್ಯನಿರತವಾಗಿವೆ. ಇದರಿಂದ ಇಂಧನ ಮಿತವ್ಯಯವು ನೈಸರ್ಗಿಕ ಅನಿಲ ಮತ್ತು ಡೀಸಲ್‌ಚಾಲಿತ ಬಸ್ಸುಗಳಿಗಿಂತ 
ಶೇಕಡ 39-141 ರಷ್ಟು ಹೆಚ್ಚಾಗಿತ್ತು (ಚಿತ್ರ 13). ವಾಹನಗಳಲ್ಲಿ ಇಂಧನ ಕೋಶಗಳ ಬಳಕೆಯಾಗುತ್ತಿರುವುದು ತೀರ 
ಇತ್ತೀಚಿಗಷ್ಟೆ ಮೊದಲ ಮಾದರಿಯು ಮಾರುಕಟ್ಟೆಗೆ ಬಂದದ್ದು 2015ರಲ್ಲಿ. (ಚಿತ್ರ 14) ಇಂಧನ ಕೋಶ ಆಧಾರಿತ 
ಕಾರುಗಳ ಇಂಧನ ಕಾರ್ಯಕ್ಷಮತೆಯು ವು ಮರುಚಾರ್ಜುಮಾಡಬಹುದಾದ ಬ್ಯಾಟರಿಗಳನ್ನು ಹೋಲುತ್ತಿದ್ದರೂ, 
ಮರುಚಾರ್ಜುಮಾಡಬಹುದಾದ ಬ್ಯಾಟರಿಗಳ ದೂರ ಸಾಗುವ ಸಾಮರ್ಥ್ಯ (ಡಿಚಿಟಿಂಜ) ಕಡಿಮೆ ಎಂಬುದು ತಿಳಿದು 
ಬಂದಿದೆ. ಉದಾಹರಣೆಗೆ, 2016 ಮಾದರಿಯ ಇಂಧನ ಕೋಶ ಚಾಲಿತ ಕಾರುಗಳ ಇಂಧನ ಮಿತವ್ಯಯ ಲೀಟರಿಗೆ 
28 ಕಿಲೋಮಿಟರುಗಳಿಗಿಂತಲೂ ಹೆಚ್ಚಿರುವುದಲ್ಲದೆ ಅದರ ಕ್ರಮಿಸುವ ದೂರದ ಸಾಮರ್ಥ್ಯ ಸುಮಾರು 500 
ಕಿಲೋಮಿಟರುಗಳಷ್ಟು. 


14 


ಉಪಸಂಹಾರ 

ಜಲಜನಕವನ್ನು ಇಂಧನವನ್ನಾಗಿ ಉಪಯೋಗಿಸಬೇಕೆಂಬ ವಿಚಾರ ಇನ್ನೂ ಬಾಲ್ಕಾವಸ್ಥೆಯಲ್ಲಿದೆ. ಉಳಿದ ಹೊಸ 
ತಂತ್ರಜ್ಞಾನಗಳಂತೆಯೇ ಇದು ಸಾಕಾರಗೊಳ್ಳಲು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. 
ಉದಾಹರಣೆಗೆ, ಸಂಪೂರ್ಣ ವಿದ್ಯುತ್‌ಚಾಲಿತ ಅಥವಾ ಹೈಬ್ರಿಡ್‌ ಕಾರುಗಳಲ್ಲಿ 

ಇಂಧನ ಕೋಶಗಳು ಈಗೀಗ ಬಳಕೆಗೆ ಬರುತ್ತಿವೆ. ಇಂಧನ ಕೋಶಗಳ ವಿಶಿಷ್ಠವಾದ ಅನುಕೂಲಗಳೇನೆಂದರೆ, ಅತಿ 
ಹೆಚ್ಚು ಶಕ್ತಿ ಪರಿವರ್ತನೆಯ ಕ್ಷಮತೆ, ನಿಶ್ಯಬ್ದ ಕಾರ್ಯ ನಿರ್ವಹಣೆ ಮತ್ತು ಹಸಿರುಮನೆ ಅನಿಲಗಳ 
ಹೊರಸೂಸುವಿಕೆಯೇ ಇರುವುದಿಲ್ಲ. ಆದರೆ, ಪ್ರಸ್ತುತ ಈ ವಾಹನಗಳು ಅತ್ಯಂತ ದುಬಾರಿಯಾಗಿವೆ. ಹೆಚ್ಚು 
ಸಂಖ್ಯೆಯಲ್ಲಿ ಉತ್ಪಾದನೆ ಪ್ರಾರಂಭವಾದರೆ, ಬಿಡಿವಾಹನದ ವೆಚ್ಚ ಇಳಿಮುಖವಾಗುವ ಸಾಧ್ಯತೆಯೂ ಇದೆ. ಜೊತೆಗೆ, 
ಹೊರಸೂಸುವ ಹೊಗೆ ಕುರಿತ ಮಾನದಂಡಗಳು ಹೆಚ್ಚು ಕಠಿಣವಾಗಿ ಜಾರಿಗೆ ಬರುತ್ತಿದ್ದಂತೆಯೇ, ಸ್ವಚ್ಛ ಇಂಧನ 
ವಾಹನಗಳಿಗೆ ಕೊಡುವ ತಮ್ಮ ಹೆಚ್ಚುವರಿ ಬೆಲೆಯು ಸಮರ್ಥನೀಯ ವಾಗುತ್ತದೆ. 


ವಾಸ್ತವವಾಗಿ ನಾವು ಇಲ್ಲಿ ಪರಿಗಣಿಸುತ್ತಿರುವುದು ಇದು ನಮ್ಮ ಇಂಧನ ಮಿತವ್ಯಯದ ಒಂದು ವಲಯವನ್ನು 
ಮಾತ್ರ. ವಾಯುಮಾಲಿನ್ಯ ಮತ್ತು ವಾತಾವರಣ ಬದಲಾವಣೆಯ ಸಮಸ್ಯೆಯನ್ನು ನಿಭಾಯಿಸಲು ಇತರೆ 
ವಲಯಗಳಲ್ಲಿಯೂ ಇಂತಹುದೇ ನವೀನ ತಂತ್ರಜ್ಞಾನದ ಅಳವಡಿಕೆಯ ಅಗತ್ಯವಿದೆ. 


ಚಿತ್ರ 13. ಇಂಧನ ಕೋಶ ಚಾಲಿತ ಬಸ್ಸು- ಟೊಯೋಟ ಎಫ್‌ಸಿಹೆಚ್‌ವಿ ಬಸ್ತು. (ಇಥಠಿಠ 2005 ಉಲು ಎಚಿಠಿಚಿಟಿ 
, ಠಿಜಿಯಿಜಿಛಿಚಿಣಉುರಿಟಿ). ಅಡಿಜಜುಣ: ಉಟುಿಟಿ, ಘಫುಉಟಜಜುಚೆ ಅರಠಿಟಟರಿಟಿ. ಗಿಖಜ: 
ಣಣಧಿ://ಜಿಟಿ.ಹಖೀಉರಿಜಜುಚಿ.ರಿಡಿಂ/ಹೀಉ/ ಕಖಟಜ:ಖಔಜಔಖಿಂ_ಶಅಲಗಿ ೨ಣ.ರಿಠಿರ. ಮುಲಿಜಟಿಜ: ಅಅ-ಜ-ಖಂ. 


15 


ಚಿತೆ 14. ಮಾರುಕಟ್ಟೆಗೆ ಪರಿಚಯಿಸಲಾದ ಮೊಟ್ಟ ಮೊದಲ ಇಂಧನ ಕೋಶ ಚಾಲಿತ ವಾಹನ - 2015ರ 
ಟೋಯೋಟ ಮಿರಾಯ್‌ ಸೆಡಾನ್‌ 


ಅಡಿಜಜುಣ: ಖಿಣಾಡಿಛಿರ-ಟಧಿಣಾ-ದ (ಟಠಜುಜಿಜಜ ಛಧಿ ಒಚಿಡಿರಡಿಜರಿ), ಫಪುಉಟಜಜುಚೆ ಅರಿಟಟರಟಿ. ಗಖಐ: 
೩೫ಣರಧಿ://ಜಟಿ.ಹೀಉರಿಜಜುಚಿ.ಐಡಿಂ/ಹೀಉ/ಕಐಟಜ:ಖಂಧಿರಿಣಚಿ_ಟುಡಿಚೆ _ಣಡಿಟಟಜಜ.ರಿಠಿರ. ಮುಛಿಜಟಿಜ: ಅಅ-೬ಜ-ಖಂ. 


ಓಪ್ಪಣಿ: ಈ ಲೇಖನದ ಹಿನ್ನಲೆಯಲ್ಲಿರುವ ಚಿತ್ರದ ಕೃಪೆ ರುಬೆನ್‌ ಡೆ ರಿಜ್ಕೆರವರ(ಖಣಛಜಟಿ ಜಜ ಖುರಿಭಿಳಜ) ವಾಹನ 
ಹೊರಸೂಸುವಿಕೆಯ ಚಿತ್ರ. ಘುಉಟಜಜುಚಿ ಅಂರಟಟರಟಿ. ಗಖಐ: ೩೧ಣಧಿ://ಛಿರಟಟರಟಿ. 
ಫೀಉಟಜಜುಚೆ.ರಡಿರ/Jೀಉ/ಈಖಟಜ:೦ಣಣರಿಟರಿಛುಟಜ_ಜಥುಜಿಣಣ_೦ಚಿ.ರಿಠಿರ. ಬಮುಛಿಜಭಟಿಜ: ಅಅ-ಜ-ಖಂ. 


ಎ.ಕ್ಯುಕಂಟ್ರಾಕ್ಷರ್‌ ಅವರು ಮುಂಬೈನ ಇಂಡಿಯನ್‌ ಇನ್ನಿಟಿಟ್ಕೂಟ್‌ ಆಫ್‌ ಟೆಕ್ಲಾಲಜಿಯಲ್ಲಿ ರಸಾಯನ ವಿಜ್ಞಾನ 
ಪ್ರಾಧ್ಯಾಪಕರಾಗಿ ಮತ್ತು ಕಾಲೇಜ್‌ ಆಫ್‌ ಇಂಜಿನಿಯರಿಂಗ್‌, ಧೋಫರ್‌ ವಿಶ್ವವಿದ್ಯಾನಿಲಯ, ಓಮನ್‌ ನಲ್ಲಿ ಡೀನ್‌ 
ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರ ಮಿಂಚಂಚೆ ಚಿಡಛಿರಟಿಣಡಿಚಿಭಿಣಂಡಿಯುಣಛ.ಚಿಛಿಎಟಿ. ಅನುವಾದ: ಚಂದಿಕಾ 
ವಿಜಯೇಂದ್ರ ಪರಿಶೀಲನೆ: ನಿರ್ಮಲಾ ಜಿ.ವಿ. 


